ಕರ್ನಾಟಿಕ ವಿಧಾನ ಪರಿಷತ್ತು 


' ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


381 


ಸದಸ್ಯರ ಹೆಸರು 


ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸೈಳೀಯ ಸಂಸ್ಥೆಗಳ ಕ್ಲೇತು: 


ಉತ್ತರಿಸುವ ದಿನಾಂಕ 03.02.2021 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ನ ಪ್ರಶ್ನೆ ಉತ್ತರ | 
ಅ) |ನೀರು ಮತ್ತು ಗೊಬ್ಬರಗಳ | ಕೃಷಿ ಇಲಾಖೆಯಲ್ಲಿ ಕೇಂದ್ರ ಪುರಸ್ಮತ ಯೋಜನೆಯಾದ 
ಬಳಕೆಯ ದಕ್ಷತೆಯನ್ನು | ರಾಷ್ಟೀಯ :. ಆಹಾರ " ಭದ್ರತಾ ಅಭಿಯಾನದಡಿ ಬರುವ 
ಹೆಚ್ಚಿಸಲು ಮತ್ತು ಕೃಷಿ! ಕಾರ್ಯಕ್ರಮಗಳಲ್ಲಿ ದ್ವಿದಳ ದಾನ್ಯ, ಒರಟು ದಾನ್ಯ, ನ್ಯೂಟ್ರಿ 


ಉತ್ಪಾದನೆಯನ್ನು ಹೆಚ್ಚಿಸಲು 
ಸಾಮರ್ಥ್ಯ ಅಬಿವೃದ್ದಿ ಮತ್ತು 
ಅರಿವು ಮೂಡಿಸುವ 
ಕಾರ್ಯಶ್ರಮಗಳನ್ನು ಸರ್ಕಾರ 
ಹಾಕಿಕೊಂಡಿದೆಯೆೇ(; 


ಸಿರಿದಾನ್ಯ, ಎಣ್ಣಿ ಕಾಳು, ವಾಣಿಜ್ಯ ಬೆಳೆಗಳಲ್ಲಿ ನೀರು ಮತ್ತು 
ಗೊಬ್ಬರಗಳ ಸದ್ಮಳಕೆ ಮಾಡಿ ಉತ್ತಮ ಬೆಳೆ ಪದ್ಮತಿಗಳನ್ನು 
ಅಳವಡಿಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬೆಳೆ 
ಪ್ರಾತ್ಯಕ್ಲಿಕೆಗಳನ್ನು "ಏರ್ಪಡಿಸಲಾಗುತ್ತಿದೆ. ಅಲ್ಲದೆ ರೈತರಿಗೆ 
ತರಬೇತಿಗಳನ್ನು ಬೆಳೆ ಪದ್ಧತಿ ತತ್ವದಡಿ: ಆಯೋಜಿಸಲಾಗುತ್ತಿದೆ. 
ಬೆಳೆ ಕಟಾವಿನ ಹಂತದಲ್ಲಿ ಕ್ಷೇತ್ರೋತ್ಸವ ಹಮ್ಮಿಹೊಂಡು ಇತರೆ 
ರೈತರಿಗೆ ಈ ಪದ್ಧತಿಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. 
ಇದಲ್ಲದೆ, ` ರಾಜ್ಯದಲ್ಲಿ ಗೊಬ್ಬರಗಳ ಸಧೃಳಕೆಯಿಂದ ಕೃಷಿ 
ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಮರ್ಥ್ಯ ಅಭಿವೃದ್ಧಿ 
ಮತ್ತು' ಅರಿವು ಮೂಡಿಸಲು ಸರ್ಕಾರ ಮಣ್ಣು ಆರೋಗ್ಯ ಚಿೀಟಿ 
ಕಾರ್ಯಕ್ರಮದಲ್ಲಿ 4573 ಗ್ರಾಮಗಳಲ್ಲಿ ಪ್ರಾತ್ಯಕ್ಲಿಕೆ ಮತ್ತು ರೈತರ 


“ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದೆ. 


ಸುಜಲ-॥ ಯೋಜನೆಯಡಿ ರಾಜ್ಯದ 12 ಜಿಲ್ಲೆಗಳ 2534 ಕಿರು 
ಜಲಾನೆಯನಗಳಲ್ಲಿ, 14.00 ಲಕ್ಷ ಹೆ. ಮಳೆಯಾಶ್ರಿತ ಪ್ರದೇಶದಲ್ಲಿ 
ರಾಷ್ಟೀಯ ಮಣ್ಣು ಸಮೀಕ್ಲ್‌ ಮತ್ತು ಭೂ ಬಳಕೆ ನಿಯೋಜನೆ 
ಸಂಲಸ್ಥೆ (NBSS&LUP) ಭಾರತೀಯ ವಿಜ್ಞಾನ ಸಂಸ್ಥೆ (150 ಹಾಗೂ 
ರಾಜ್ಯ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಗಳ 
ಸಹಯೋಗದೊಂದಿಗೆ ಸರ್ವೆ ನಂಬರ್‌ವಾರು ಭೂ-ಸಂಪನ್ಮೂಲ 
ಸಮಿೀಕ್ಲೆ (Land Resourse Inventory-LR) ಕೈಗೊಂಡು ಮಣ್ಣಿನ 
ಗುಣಧರ್ಮಗಳ ` ಅಧ್ಯಯನ ಮಾಡಿ ಮೈಜ್ಞಾನಿಕ ತಾಂತಿಕ 
ಮಾಹಿತಿಗಳನ್ನು ಸಂಗ್ರಹಿಸಲಾಗಿರುತ್ತದೆ. 

ಈ ಮಾಹಿತಿಯನ್ನಾಧರಿಸಿ ಸ್ಮಳನಿರ್ಧಿಷ್ಟ ಶಿಫಾರಸ್ಸುಗಳನ್ನು 
ಒಳಗೊಂಡ ಭೂ-ಸಂಪನ್ಮೂಲ .ಚಿಳಟಿಗಳನ್ನು (RI Card) 
ತಯಾರಿಸಿ ರೈತರಿಗೆ ವಿತರಿಸಿ, ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ 
ಪೋಷಕಾಂಶಗಳ ಬಳಕೆ ಮಾಡುವ ಬಗ್ಗೆ ಮತ್ತು ಸಮರ್ಪಕವಾಗಿ 
ಮಣ್ಣು ಮತ್ತು ನೀರಿನ ಸಂರಕ್ಷಣಿ ಕ್ರಮಗಳನ್ನು 
ಆಳವಡಿಸಿಕೊಳ್ಳವ ಬಗ್ಗೆ ರೈತರಿಗೆ ಅರಿವು ಮೂಡಿಸಲು ಗ್ರಾಮ 


ಮಟ್ಟದಲ್ಲಿ ತರಬೇತಿಗಳನ್ನು ಹಮಿಿಕೊಳ್ಳಲಾಗಿರುತದೆ. 


T 


ಈ ಉದ್ದೇಶಕ್ಕಾಗಿ ಲಾಜ್ಯಾದಾ| 


ದ್ಯಂತ' ಅಭಿವೃದ್ಧಿಪಡಿಸಲಾದ 
ಪ್ರಾತ್ಯಕ್ಲಿಕೆಗಳು ಎಷ್ಟು; 


"4573 


5೫031 ನೌ ಸಾಲಿಗೆ ರಾಜ್ಯದಲ್ಲಿ ಒಟ್ಟು 1,06,320 ಹೆಕ್ಟೇರ್‌ ಗಳಲ್ಲಿ 
ಪಾತ್ಯಕ್ಲಿಕೆ ಗುರಿಯನ್ನು ಹೊಂದಿದ್ದು , ಪ್ರಸ್ತುತ 8,3073 ಸಾವಿರ ಹೆಕ್ಟೇರ್‌ 
ಪ್ರಗತಿ ಸಾಧಿಸಲಾಗಿರುತ್ತದೆ. ಮಣ್ಣು ಆರೋಗ್ಯ ಚೀಟಿ ಕಾರ್ಯಕ್ರಮದಡಿ 
ಹೆಕ್ಟೇರ್‌ ಪ್ರದೇಶದಲ್ಲಿ ಪ್ರಾತ್ಯಕ್ಲಿಕೆಗಳನ್ನು 
ಅಸುಷ್ಠಾನಗೊಳೆಸಲಾಗಿದೆ. 


ಸದರಿ ಕಾರ್ಯಕ್ರಮವನ್ನು 


| ಯಾವ ಯಾವ ಜಿಲ್ಲೆಗಳಲ್ಲಿ 


ಕೈಗೊಳ್ಳಲಾಗಿದೆ; (ವಿವರ 


ನೀಡುವುದು) 


ಕೃಷಿ ಇಲಾಖೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಾತ್ಯಕ್ಲಿಕೆಗಳನ್ನು 
ಕೈಗೊಳ್ಳಲಾಗಿದೆ. 

ಸುಜಲ-॥! ಯೋಜನೆಯಲ್ಲಿ ಸದರಿ ಕಾರ್ಯಕ್ರಮವನ್ನು ರಾಜ್ಯದ 
ಚಾಮರಾಜನಗರ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, 
ರಾಯಚೂರು, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಗದಗ, ಬೀಹರ್‌, 
ಬಳ್ಳಾರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕೈಗೊಳ್ಳಲಾಗಿದೆ 


ಈ 


ರೈತರ ಸಂಖ್ಯೆ ಎಷ್ಟು? 


ಾರ್ಯಕುಮದ | 
ಉಪಯೋಗ ಪಡೆದುಕೊಂಡ | 


ಷಿ ಇಲಾಖೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನದಡಿ 
ಹಾಗೂ ಮಣ್ಣು ಆರೋಗ್ಯ ಚೀಟಿ ಕಾರ್ಯಕ್ರಮದಡಿ ಪ್ರಾತ್ಯಕ್ಷಿಕೆ ಮತ್ತು 
ತರಬೇತಿ ಕಾರ್ಯಕ್ರಮಗಳಿಂದ ಪ್ರಸ್ತುತ 72,034 ಹಾಗೂ 1,13,389 ರೈತರು 
ಕ್ರಮವಾಗಿ ಉಪಯೋಗ ಪಡೆದುಕೊಂಡಿರುತ್ತಾರೆ. 

ಸುಜಲ-॥॥ ಯೋಜನೆಯಲ್ಲಿ-98,583 ರೈತರಿಗೆ ಭೂ- ಸಂಪನೂ 
ಮಾಹಿತಿ ಕುರಿತು ತರಬೇತಿ ನೀಡಿ 3.76ಲಕ ಭೂ-ಸಂಪನ್ನೂಲ 
ಕಾರ್ಡ್‌ಗಳನ್ನು ವಿತರಿಸಲಾಗಿದೆ. 


ಸಂಖ್ಯೆ: AGRI-ACT/18/ 2021 


[ 


. ಪೂಟಿ ಆಲ್‌) 


ಸಚಿವರು 


